ಮುಂಬಿಯಿ ಕರ್ನಾಟಿಕ : ಸ 
ಮತ್ತು ಅವುಗಳ ಅಧ್ಯ ಯನ 


ದೇಶಿಕ ಇತಿಹಾಸದ ಆಕರಗಳು 


ಈಗಿನ ಕರ್ನಾಟಕ ರಾಜ್ಯ ದೆ ನಾಲ್ಕು ಜಲ್ಲೆಗಳಾ 
ಬಿಜಾಪುರ, ' ಬೆಳೆಗಾನಿ, ಧಾಲವಾಡೆ ಮತ್ತು 
ಕನ್ನಡಗಳನ್ನೊಳಗೊಂಡ ಸಣ್ಣ ಪ್ರಾಂತ್ಯ ಮೇ ಮು Ws 
ಕರ್ನಾಟಕ. ಕ್ರಿ.ಶ. ೧೮೧೮ರ ಬ್ರಿಟಿಷರ ಆಳ್ವಿಕೆಯ 
ಆರಂಭದಲ್ಲಿ ಮೇಲಿನ ಜಿಲೆ ಗಳನ್ನು ಮುಂಬಯಿ 
ಪ್ರಾಂತ್ಯಕ್ಕೆ ಸೇರಿಸಿದಾಗ ಈ ಭಾಗಕ್ಕೆ “ಮುಂಬಯಿ 
ಕರ್ನಾಟಕ' ಎಂಬ ಹೆಸರು ಬಂದಿತು. (ಉತ್ತರ ಕನ್ನಡ 
ಕ್ರಿ.ಶ ೧೮೬೨ರಲ್ಲಿ ಈ ವಿಭಾಗಕ್ಕೆ ಸೇರಿಸಲ್ಪಟ್ಟಿತು). 
-ಶ. ೧೯೫೬ರಲ್ಲಿ ರಾಜ್ಯಗಳ ಪು ಪುನರ್ರ ಚನೆಯಾಗುವವರೆ 
ನಗೂ ಇದೇ ಹೆಸರು ವರಿಂಡುವರೆಯೌತು. 


ಸ 


ಅದಿಲ್‌ಷಾಹಿಗಳ ಪತನ (ಕ್ರಿಶ ೧೬೮೬) 
ಮತ್ತು ಔರಂಗಜೇಬನ ಮರಣ (ಕ್ರಿ.ಶ. el 
ನಂತರದ ಪೇಷ್ಟಾಯಿ ಕಾಲದಲ್ಲಿಯೇ ಈ 
ಒಂದು ಅಂಗೀಕೃತ ಅಸ್ತಿತ್ವವಿದ್ದಿ ತು. ನಂತರ ಕೆಂಪ 
ಕಾಲ ಇದು ಸಶಾರ್ಕ ಕೊಲ್ಲಾ ಪುರ ಮತ್ತು ಸಾಂಗ್ಲಿ ಯ 
ಮರಾಠಿ ನಾಯಕರ, ಮೈಸೂರು ಅರಸರ ಹಾಗೂ. "ಕೆಲ 


ಮಟ್ಟಿ ಗೆ ನಿಜಾಮರ ವಶದಲ್ಲಿದ್ದಿ ತು. ಮೇಲಿನ 
ಮ ಆಗಿಂದಾಗ್ಗೆ ನಡೆಸಿದ ಧಾಳಿಗಳನ್ನು ಈ 
ನ್ರಾಂತ್ಯಥ ಸ್ವಾದಿ, ಸವಣೂರು, ಕಿತ್ತೂರು ಮುಂತಾದ 


ಸಂಸ್ಥಾನಿಕರು ಭಾರಿ ಕಪ್ಪ ಕಾಣಿಕೆಗಳನ್ನು ನೀಡಿ, ನಿವಾ 
ರಿಸಿಕೊಳ್ಳ ಬೇಕಿತ್ತು .. ತುಂಗಭದ್ರಾ ನದಿಯ ನೈಸರ್ಗಿಕ 
ತಡೆಯಿಂದಾಗಿ ಮೈಸೂರು ಅರಸರ ಧಾಳಿ ಪರಿಣಾಮ 
ಕಾರಿಯಾಗಿರಲಿಲ್ಲ. ಆದರೆ ಮರಾಠರ ಭೌಗೋಲಿಕ 
ಸಾಮೀಸ್ಯದಿಂದಾಗಿ ಅವರೊಡನೆ ಈ ಪ್ರಾಂತ್ಯದವರ 


ಇತಿಹಾಸ ದರ್ಶನ 


. ಡಾ|| ಶ್ರೀನಿನಾಸ ಹಾನನೂರೆ 


ಒಡನಾ ಹ ಆಳವಾಗಿಯೇ ಇದ್ದಿತು. ಇಬ್ಬರ ನಡುವೆ 
ಸಾಮಾಜಿಕ, ಧಾರ್ಮಿಕ ಮತ್ತು ಆಡಳಿತಾತ್ಮಕ ಕೊಡು 
ಪಡೆಗಳು ನಡೆಯುತ್ತಿದ್ದವು. ಅಂತರ್‌ ಪ್ರಾಂತೀಯ 
ನಿವಾಹೆಗಳು ಸಾಮಾನ್ಯವಾಗಿದ್ದು, ಎಸ್ಟೋ ಸಂಸಾರ 
ಗಳು ಇತ್ತಿಂದತ್ರ ವಲಸೆ ಹೋದ ಸಂದರ್ಭಗಳೂ 
ಇದ್ದುವು. ಮರಾಠರ ರಾಜಕೀಯ ಪರಮಾಧಿಕಾರದಿಂದ 
ಮುಂಬಯಿ *ರ್ನಾಟಕದ ಮೇಲೆ ಅವರ ಪ್ರಭಾನ 
ಶೀಕ್ಷ ಇನಾಗಿತ್ತು. ಈ ಪ್ರಾಂತ್ಯದ ಸ್ವಾತಂತ್ರ್ಯ 
ಚಳುವಳಿ ಹಾಗೂ ಸಾಮಾಜಕ ಮತ್ತು ಶೈಕ್ಷಣಿಕ, ಪುನ 
ರುತ್ಸಾನಗಳ ಕಾರಣಪುರುಷರೂ ಅಗರ್‌ಕರ್‌, ತಿಲಕ್‌, 
ರಾನಡೆ ಮತ್ತು ಗೋಖಲೆ ಮುಂತಾದನರೇ ಆಗಿ 
ದರು. 


"ಮುಂಬಯಿ ಕರ್ನಾಟಕ' ಎಂಬ ಹಣೆಪಟ್ಟಿ ಈಗ 
ಈ ಪ್ರಾಂತ್ಯಕ್ಕೆ ಇಲ್ಲವಾದುದರಿಂದ ಕ್ರಿ.ಶ. ೧೭೦೦ ರಿಂದ 
೧೯೨೦ರ ತೆನಕ, ಅಂದರೆ ಪೇಷ್ಟೆಯರ ಕಾಲದಿಂದ 
ತಿಲಕರ ತನಕ ಈ ಪ್ರಾಂತ್ಯದಲ್ಲಿ ಸಾಮಾಜಿಕ ಮತ್ತು 
ಸಾಂಸ್ಕೃ ತಿಕ ರಂಗಗಳ ಸರಸ್ಸ ರ  ಕೊಡುಪಡೆಯ 
ಸುದೀರ್ಥಿ ಅಧ್ಯ ಯನ ನಡೆಸಬೇಕೆಂದು ಯೋಜಿಸ 
ಲಾಗಿದೆ. ಚ ಸಯನ ನಡೆಯಜೀಕಾದ ಕಾಲವನ್ನು 
ಸ್ಥೂಲವಾಗಿ ಕೆಳಕಂಡಂತೆ ವಿಂಗಡಿಸಬಹುದು ; 


ಕ್ರಿ.ಶ. ೧೭೦೦ ರಿಂದ ೧೮೦೦-ಪೇಷ್ವಾಯಿ 
ಕಾಲ 


ಪ್ರಭಾವದ 


[27] ೨೦೯ 


ಆಳ್ವಿಕೆ 


ಕಿ.ಶ. ೧೮೦೦ ರಿಂದ ೧೮೮೦-ಬ್ರಿಟಿಷರ ಕೆ 


J 4. 
(ಪ್ರಥಮ ಘಟ್ಟ) 

ಕ್ರಿ.ಶ. ೧೮೮೦ ರಿಂದ ೧೯೨೦- ಪುನರುತ್ತಾನ (ತಿಲಕರ 
ಕಾಲ) 


ಈ ಪ್ರಾಂತ್ಯದ ಇತಿಹಾಸ ಪುನರ ಚನೆಯ ಆಕರ 
ಗಳನ್ನು ಕೆಳಕಂಡ ರೀತಿ ವಿಂಗಡಿಸಬಹುದು. 


೧) ಪತ್ರಾಗಾರ ಇಲಾಖೆಯಲ್ಲಿ ಲಭ್ಯವಿರುವ ಕಾಗದ 
ಪತ್ರ, ದಾಖಲೆಗಳು (ಮೋಡಿ ಲಿಪಿಯ ಮರಾಠಿ 
ದಾಖಲೆಗಳು ಹಾಗೂ ಇಂಗ್ಲಿಷ್‌, ಕನ್ನಡ, 
ಸರ್ಷಿಯನ್‌ ಮತ್ತು ಕೆಲವು ಐರೋಸ್ಯ ಭಾಷೆ 
ಗಳ ದಾಖಲೆಗಳು) 

೨) ಸಾಹಿತ್ಯಕ ಕೃತಿಗಳು (ಕನ್ನಡ ಮತ್ತು ಮರಾಠಿ) 

೩) ಬಖ್ಯೆರುಗಳು/ಖೈಫೀಯರ್ತಗಳು 

೪) ಜಾನಸದ ಸಂಪ್ರದಾಯಗಳು 

೫) ವಂಶಾವಳಿ 


ವಂಶಗಳ ಹೆಸರುಗಳು, ಹೊಸ ಸ್ಥಳ 


೬) ಚರಿತ್ರ ಪೂರ್ವ ಮಾನವ ನಿರ್ಮಾಣಗಳು 


. ಆಡಳಿತ, ಕಲೆ ಮತ್ತು ವಾಸ್ತು ಶಿಲ್ಪಾ ವಾಣಿಜ 
ವೌ 

ಮತ್ತು ಆರ್ಥಿಕ ರಿಸ್ಲಿತ್ತಿ, ಭಾಷೆ ಮತ 
ಸೇನಾ ವ್ಯವಸ್ಥೆ, ಭಾರ್ಮಿಕ ಕಟ್ಟು ಪಾಡು, ಸಾಮಾಜಿಕ 


ನೀತಿ, ಇವುಗಳ ಸಂಬದ್ಧತೆ... ಈ ದಿಶೆಯಲ್ಲಿ ಆಕರಗಳನ್ನು 


ಣಿ ತ 
ಪತ್ತೆ ಹಚ್ಚಿ ದಾಖಲಿಸಲು ಉದ್ದೇಶಿಸಲಾಗಿದೆ. ಇದು 
ಮಾಮೂಲು. ಹಾಖಲಿಕೆಯಾಗಿರದೆ,, ಮುಂಬಯಿ 
ಕರ್ನಾಟಕ ಪ್ರಾಂತ್ಯದ ಅಧ್ಯಯನ ಮಾಹಿತಿಯ 


ಪ್ರಾಮುಖ್ಯತೆಯ ಉಲ್ಲೇಖನೆಂಬುದು ಗಮನಾರ್ಹ. 
ಮೇಲಿನ ಮಾಹಿತಿ ಅಗಾಧವಾಗಿದ್ದು » ಗೌಣವೆಂಬಂತೆ 
ಕಾಣುವ ವಿಷಯಗಳೂ ತತ್ಕಾಲಕ್ಕೆ ಲಭ್ಯವಾಗಲು, ಅವು 
ಗಳನ್ನು ಗಣಕ ಯಂತ್ರದಲ್ಲಿ ಶೇಖರಿಸಿಡಲು ಉದ್ದೇಶಿಸ 
ಲಾಗಿದೆ. 


ಆಡಳಿತಾತ್ಮಕ ದೃಷ್ಟಿಯಿಂದ ಮಾತ್ರ ಸೃಷ್ಟಿಯಾದ 


ನಾಲ್ಕು ಜಿಲ್ಲೆಗಳಿಗೇ ಈ ಅಧ್ಯಯನ ಸೀಮಿತೆವಾಗಿದ್ದರೂ 


೨೧೦ 


ನೆರೆಯ ಪ್ರಾಂತ್ಯಗಳಾ ಸೊಲ್ಲಾಪುರ, ಗುಲ್ಬರ್ಗ, 
ಚಿತ್ರದುರ್ಗ, ಗೋವಾ ಹಾಗೂ ದಕ್ಷಿಣ ಕನ್ನಡಗಳಿಗೆ 
ಈ ಪ್ರಾಂತ್ಯ ನಿಕಟವಾಗಿದ್ದು ದರಿಂದ ಮೇಲಿನ ಸ್ಥಳಗಳ 
ಬಗ್ಗೆ ಲಭ್ಯವಿರುವ ಆಕರಗಳ ಶೋಧನೆ ಹಾಗೂ 


ಅಧ್ಯಯನಗಳೂ ಇಲ್ಲಿ ಸೇರಿವೆ. 


ಆಕರಗಳು ಲಭ್ಯವಿರುವ ಸ್ಥಳಗಳೆಂದರೆ | 


೧) ಪುಣೆ, ಮುಂಬಯಿ, ಬೆಂಗಳೂರು ಮತ್ತು 
ಮೈಸೂರುಗಳಲ್ಲಿನ ರಾಜ್ಯ ಪತ್ರಾಗಾರಗಳು 
(ಪುಣೆಯ ಪೇಷ್ಟಾಯಿ ದಸ್ತರುಗಳು ಮುಖ್ಯ) 

೨) ದೆಹೆಲಿ ಮತ್ತು ಕಲ್ಪತ್ತಾಗಳ ಕೇಂದ್ರ ಪತ್ರಾಗಾರ 
ಗಳು. 

೩) ಹೊರದೇಶದ ಪತ್ರಾಗಾರಗಳು - ಬ್ರಿಟಷ್‌ 
ಗ್ರಂಥಾಲಯ, ಲಂಡನ್‌. 

(ಇಲ್ಲಿನ ಓರಿಯಂಟಲ್‌ ಕಲೆಕ್ಷನ್‌ ಮತ್ತು 
ಇಂಡಿಯಾ ಆಫೀಸ್‌ ಲೈಬ್ರರಿ), ಆಕ್ಸ್‌ಫರ್ಡ್‌, 

ಳ್‌ 
ಕೇಂಬ್ರಿಡ್ಜ್‌ ಮತ್ತು ಎಡಿನ್‌ಬರೋಗಳ ವಿಶ್ವ 
ವಿದ್ಯಾಲಯ ಗ್ರಂಥಾಲಯಗಳು. 

೪) ಕೊಲ್ಲಾಪುರ, ರಾಮದುರ್ಗ ಮುಂತಾಜಿಡೆಗಳೆ 
ಸಂಸ್ಥಾನಿಕರ ಸಂಗ ಹಗಳು. 

೫) ಖಾಸಗಿ ಸಂಗ್ರಹೆಗಳು. 


ಹಾಪ್‌ 
೬) ಮುಂಬಯಿ ಸರಕಾರದ ಇನಾಂ ಶಮಿರ್ಷ ನಡೆ 


ವಳಿಕೆಗಳು. 
೭) ವಿಶ್ವವಿದ್ಯಾಲಯ ಗ್ರಂಥಾಲಯಗಳಲ್ಲಿ ಲಭ್ಯವಿರುವ 


ಆಡಳಿತ ವರದಿಗಳು ಗ್ಯಾಸೆಟಿಯರ್‌ ಮುಂತಾದ 
ಮುದ್ರಿತ ಸಾಮಗ್ರಿ. 


ಮುಂದುವರೆಯುವ ನಿಧಾನ: 


ಮೊದಲನೆಯ ಹಂತ : ಮುಂಬಯಿ, ಪುಣೆ, ಬೆಂಗಳೂರು, 
ಮೈಸೂರು, ನವಜಿಹಲಿ ಮತ್ತು 
ಕಲ್ಪತ್ತಗಳಲ್ಲಿ ಲಭ್ಯನಿರುವ 
ಪುಸ್ತಕಗಳು, ವರದಿಗಳು 
ಹಾಗೂ ಪತ್ರಿಕೆಗಳೇ ಮುಂತಾದ 
ಮುದ್ರಿತ ಸಾಮಗ್ರಿಯ ಪರಿ 
ಶೀಲನೆ. 


ಇತಿಹಾಸ ದರ್ಶನ 


ಎರಡನೆಯ ಹಂತ : 


ಮೂರನೆಯ ಹಂತ: 


ನಾಲ್ಕನೆಯ ಹಂತ: 


ಐದನೆಯ ಹಂತ : 


ಏಳನೆಯ ಹಂತ : 


ಇತಿಹಾಸ ದರ್ಶನ 


ಮುಂಬಯಿ ಕರ್ನಾಟಕಕ್ಕೆ 
ಸಂಬಂಧಿಸಿದಂತೆ ಮೇಲ್ಕಂಡ 
ಸ್ಥಳಗಳಲ್ಲಿನ ದಾಖಲೆ ಸರಿಶೀಲನೆ 
ಗಾಗಿ ಆಯಾಯ ಸ್ಥಳಗಳ 
ಪತ್ರಗಾರಗಳ ಭೇಟ. 


ಕನ್ನಡ ಹಾಗೂ ಮರಾಠಿ 
ಸಾಹಿತ್ಯ ಕೃತಿಗಳನ್ನು » ಪ್ರವಾಸ 
ಕಥನಗಳನ್ನೂ ಬಖ್ಯೆರುಗಳು 


ಮತ್ತು ಖೈ ಫಿಯತ್‌ಗಳನ್ನು 


ಕೂಲಂಕಷವಾಗಿ ಪರಿಶೀಲಿಸು 
ಪುದು. 


ಐತಿಹಾಸಿಕ ಘಟನಾವಳಿಗಳನ್ನು 


ಒದಗಿಸುವ ಲಾವಣಿಗಳೇ 
ಮುಂತಾದ ಜಾನಸದ 
ಸಾಹಿತ್ಯ ದ ಸರಾವ ಮರ್ಶೆ, 


ವಲಸೆಗಳ ಬಗ್ಗೆ ಮಾಹಿತಿ 
ನೀಡುವ ವಂಶಗಳೆ ಕುಲನಾಮ 
ಗಳನ್ನು ಪತ್ತೆ ಮಾಡುವುದು. 


ಕೆಲವು ಹಿರಿಯ ವ್ಯಕ್ತಿ ಗಳನ್ನು 
ಸಂದರ್ಶಿಸಿ ತನ್ಮೂಲಕ ಅವರವರ 
ವಂಶ ಚರಿತ್ರೆಯನ್ನೂ ಜೀವನದ 
ಪ್ರಮುಖ ಘಟನೆಗಳನ್ನೂ 
ಹಿಂದಿನ ಸಾಮಾಜಿಕ ಸಂಸರ್ಕ 
ಗಳನ್ನೂ ಅರಿಯುವುದು. 

ಈ ರೀತಿ ಸಂಗ್ರಹಿಸಿದ 
ಮಾಹಿತಿಯ ಗ್ರಂಥ ವಿವರಣಾ 
ಸಟ್ಟಿ, ಅಪರೂಪ ಪದಗಳು 
ಮತ್ತು ಪ್ರಮುಖ ಐತಿಹಾಸಿಕ 
ವಿಷಯಗಳನ್ನು ಕ್ರೋಢಿಕರಿಸು 
ವುದು. 


ಎಂಟನೆಯ ಹಂತ : ಮುಖ್ಯ ದಾಖಲೆಗಳ ಸರಿಶೀಲನಿ 
ಗಾಗಿ ಲಂಡನ್ನಿನ ಇಂಡಿಯಾ 
ಆಫೀಸ್‌ ಲೈಬ್ರರಿ ಅಂಡ್‌ 


ರೆಕಾಷ್‌ನೃ, ಹಾಗೂ ಇತರೆ 
ಬ್ರಿಟಿಷ್‌ ಗ್ರಂಥಾಲಯಗಳ 
ಭೇಟಿ. 


ಸಾರಾಂಶ 


ಈ ಯೋಜನೆ ಪೂರ್ಣಾಗೊಂಡಾಗ ಇತಿಹಾಸ 
ಅಧ್ಯಯನದ ನಿಧಾನಶಾಸ್ತ್ರದ ಕೆಲವು ಪ್ರಮುಖ ಅಂಶ 
ಗಳು ಬೆಳಕಿಗೆ ಬರುತ್ತವೆ- ಅವೆಂದರೆ : 


ಅ) ಒಂದು ಸಣ್ಣ ಪ್ರಾಂತ್ಯದ ಅನನ್ಯತೆ ಸ್ಫುಟ 
ವಾಗಿ ಚಿತ್ರಿತವಾಗುವಂತೆ ಅದರ ಚರಿತ್ರೆಯ 


ಆ) ಸ್ವಳಿ ಳೀಯ ಇತಿಹಾಸದ ಪ್ರಬಲ ಮೂಲಗಳಾದ 
ಸಣ್ಣ ನಾಯಕರ ಹಾಗೂ ಸಂಸ್ಥಾ ನಿಕರ 
ಚರಿತ್ರೆ ರೂನಗೊಳ್ಳುವುದು. 

ಇ) ಸೆಕೆ ರಾಜ್ಯಗಳೆ ಸಾಮಾಜಿಕ ಕೊಡುಸಜೆಯ 
ಸವಿವರ ಅಧ್ಯಯನ. 

ಈ) ಅಸಾಂಪ್ರದಾಯಿಕ ಅಕರಗಳಲ್ಲಿನ ಮಾಹಿತಿ 
ಯನ್ನು ನಿಖರವಾಗಿ ಗುರ್ತಿಸುವ ಕ್ರಮದ 
ಮನವರಿಕೆ. 

ಉ) ಪತ್ರಾಗಾರ ದಾಖಲೆಗಳ ಅಧ್ಯಯನವನ್ನು 
ತ್ತರಿತೆಗೊಳಿಸುವಿಕೆ. 

ಊ) ಐತಿಹಾಸಿಕ ಮಾಹಿತಿಯ ರಕ್ಷಣೆ ಹಾಗೂ 
ವ್ಯವಸ್ಥಿತ ಅಧ್ಯಯನಕ್ಕಾಗಿ ಗಣಕ ಯಂತ್ರದ 
ಬಳಕೆ. 

ಯ) ಒಂದು ಭಾಷೆಯಲ್ಲಿ ನಡೆದಿರುವ ಅಧ್ಯಯನ 
ವನ್ನು ಅನ್ಯ ಭಾಷೆಯ ಸಂಡಿತರ ಗಮನಕ್ಕೆ 
ತರುವುದು. 

ಖೂ) ಮುಂದಿನ ಆಳವಾದ ಅಧ್ಯಯನಕ್ಕೆ ಪೂರ್ವ 
ಸಿದ್ಧ ಮೂಲಗಳನ್ನು ಒದಗಿಸುವುದು. 


(ಕನ್ನಡಾನುವಾದ/ಟಿ, ಜಿ. ನರಸಿಂಹಮೂರ್ತಿ) 


೨೧೧ 


